ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ರೋಷ್ಟರ್‌ ನಿಯಮಾವಳಿಗಳ ಬಗ್ಗೆ 
ಶ್ರೀ ಅರುಣ ಶಹಾಪುರ (ಶಿಕ್ರಕರ ಕ್ಲೇತು):- 
334(477) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಭಾಷಾ ಅಲ್ಪಸಂಖ್ಯಾತ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು ಇರುವ ರೋಷ್ಟರ್‌ ನಿಯಮಾವಳಿಗಳೇನು; ಹಾಗೂ ರೋಷ್ಠರ್‌ 
ಅನ್ಸ್ವಯವಾಗುತ್ತಿದೆಯೇ; 


(ಆ) ಈ ರೋಷ್ಟರ್‌ ವಿನಾಯಿತಿ ನೀಡುವ ಸಂಬಂಧ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಇಲಾಖೆಯು ಸರ್ಕಾರಕ್ಕೆ 
ಸಲಹೆ ಕೇಳಿದೆಯೆ ಕೇಳಿದ್ದರೆ, ಸರ್ಕಾರದ ನಿಲುವೇನು; ಈ ಕುರಿತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆಯ ಮಾನದಂಡಗಳೇನು? (ಪ್ರಸ್ತಾವನೆಯ ಸಂಪೂರ್ಣ ವಿವರ ನೀಡುವುದು) 


